RNI No. KARBIL /2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ | ಬೆಂಗಳೂರು, ಗುರುವಾರ , ಸೆಪ್ಟೆಂಬರ್ ೨೬ , ೨೦೧೩ ( ಆಶ್ವಯುಜ ೪ , ಶಕ ವರ್ಷ ೧೯೩೫ ) | ಸಂಚಿಕೆ ೩೯ 
Volume 148 | Bangalore, Thursday , September 26, 2013 ( Aashwayuja 4 , Shaka Varsha 1935) || Issue 39 


ಭಾಗ ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಯೋಇ28 ಮಪ್ರಮಂ 2012, ಬೆಂಗಳೂರು, ದಿನಾಂಕ : 31 - 12 - 2012. 
ಲೋಕೋಪಯೋಗಿ ಅಧಿಸೂಚನೆ ಸಂಖ್ಯೆ : ಲೋಣ 198 ಸೇಎಸು 2012, ದಿನಾಂಕ : 22 -12 - 2012ರ ಕ್ರಮ ಸಂಖ್ಯೆ 1ರಲ್ಲಿ 
ಶ್ರೀ ಸಿ. ಹೆಚ್ . ಪ್ರಕಾಶ್ , ಕಾರ್ಯಪಾಲಕ ಅಭಿಯಂತರರು ಇವರನ್ನು ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ, ಶಿವಮೊಗ್ಗ ಇಲ್ಲಿ ಖಾಲಿ ಇರುವ ಹುದ್ದೆಗೆ 
ನೇಮಿಸುವ ಸಲುವಾಗಿ ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ವಶಕ್ಕೆ ನೀಡಲಾಗಿದೆ. ಅದರಂತೆ ಇವರನ್ನು ಈ ಕೂಡಲೇ 
ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೆ ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ, ಶಿವಮೊಗ್ಗ ಇಲ್ಲಿ ಖಾಲಿ ಇರುವ ಕಾರ್ಯಪಾಲಕ ಹುದ್ದೆಗೆ 
ಮರುಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎಸ್. ಉಮಾವತಿ 
P . R . 479 

ಸರ್ಕಾರದ ಅಧೀನ ಕಾರ್ಯದರ್ಶಿ -I & 2, 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, 
HIGH COURT OF KARNATAKA 

NOTIFICATION 
No . GOB(1) 1/2013, BANGALORE , DATED : 29TH JULY , 2013. 
The Presiding Officer of the Court of IV Addl. District and Sessions Judge, D .K . Mangalore, is concurrently appointed as the 
Presiding Officer of the Court of III Addl. District and Sessions Judge , D .K ., Mangalore (Vacant Court ), with immediate effect and until 
further orders . 

By Order of the High Court 
P . R , 480 

R . B . BUDIHAL 

REGISTRAR GENERAL 
HIGH COURT OF KARNATAKA 

NOTIFICATION 
No . GOB(I) 1 /2013, BANGALORE , DATED : 18TH JULY , 2013. 
The following transfers and postings of officers of Judicial Department in the cadre of District Judges are ordered in the 
interest of public service, to take effect from 22nd July 2013 : 
Sl. No . Name of the Officer 

Present Charge 

Charge to which posted 


01 


Sri. K . Somashekar 


District Judge, OOD , Registrar 
(Vigilance ), High Court of Karnataka , 
Bangalore 


Prl. District & Sessions Judge, Banglaore 
Rural District, Bangalore ( Vice Sri . John . 
Michael Cunha -transferred) | 


( ೨೩೩ ) 


928 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೬ , ೨೦೧೩ 


ಭಾಗ ೨ 


Sl. No. 


Name of the Officer 


Present Charge 


Charge to which posted 


02 


Sri. John Michael Cunha 


Prl. District & Sessions Judge , 
Bangalore Rural District , Bangalore 


Proposed for appointment as Registrar 
(Vigilance ), High Court of Karnataka , 
Bangalore . (Vice Sri. K . Somashekar 
transferred ). 


P .R . 481 


By Order of Hon ble the Chief Justice , 

R . B . BUDIHAL 
REGISTRAR GENERAL 


HIGH COURT OF KARNATAKA 

NOTIFICATION 
No. GOB (I) 1/2013, BANGALORE , DATED : 30TH JULY, 2013. 
The Presiding Officer of the Court of Prl. Senior Civil Judge and CJM ., Bagalkot is concurrently appointed as the Presiding 
Officer of the Court of District and Sessions Judge , Bagalkot, with effect from 01-08 - 2013 and until further orders . 
P . R . 482 

By Order of the High Court 

R . B . BUDIHAL 

REGISTRAR GENERAL 
OFFICE OF THE CITY CIVIL COURT , BANGALORE 

NOTIFICATION 
No . ADM -1 (E ) 1989/ 2013, Bangalore , Dated : 2nd August 2013 . 
Sri Gopalaswamy, Retd., Asst. Registrar, City Civil Court , Bangalore , is granted cash equivalent of leave salary for earned 
leave not exceeding 300 days at his credit on the date of his retirement i.e ., w .e.f. 31- 7 -2013 in accordance with Rule 118 -A of 
K .C .S .Rs . 

Further, it is certified that there are no departmental enquiries/ criminal proceedings are pending against Sri Gopalaswamy, 
Retd . Asst. Registrar of this Court, who has retired from Service on attaining the age of superannuation on the afternoon of 
31 -7 - 2013 . 
He shallbe paid pay and allowances admissible for the period of earned leave at his credit as per rules. 

By Order of the Prl. City Civil & Sessions Judge , 
P . R . 483 

Registrar 

City Civil Court, Bangalore . 
HIGH COURT OF KARNATAKA 

NOTIFICATION 
No. GOB (l) 31/2011 , BANGALORE, DATED : 14 -08 -2013 . 
In exercise of the powers conferred by sub section (2 ) of Section 12 of the Code of Criminal Procedure , 1973 (Central Act No. 
2 of 1974 ), the Civil Judge and Judicial Magistrate First Class , Koppal has been appointed as Addl. Chief JudicialMagistrate for Koppal 
District, for the period from morning hours of 04 - 08 - 2013 till 9 .00 PM on the said day. 

By Order of the High Court 
P . R . 484 

R .B . BUDIHAL 

REGISTRAR GENERAL 
HIGH COURT OF KARNATAKA 

NOTIFICATION 
No. GOB (1) 3/2013 , BANGALORE, DATED : 11TH JULY, 2013 . 
The following transfers and postings of officers of Judicial Department in the cadre of Civil Judges are ordered in the interest 
of public service , to take effect immediately :- : 


Sl. 


Name and Designation of the Officer 


Charge to which posted 


No . 


Sri. B .P . Devamane , Civil Judge and 
JMFC ., Honnavar 
Sri. V . Prakash , Prl. Civil Judge and 
JMFC ., Sirsi 


Prl. Civil Judge and JMFC ., Sirsi, (Vice Sri. V . Prakash 
transferred ) 
Civil Judge and JMFC ., Honnavar. ( Vice Sri. B . P . Devamane 
transferred ) 


P . R . 485 


By Order of the High Court, 

R . B . BUDIHAL 
REGISTRAR GENERAL 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೬ , ೨೦೧೩ 

೨೩. ೫ 
HIGH COURT OF KARNATAKA 

NOTIFICATION 
No . GOB(1) 3/2013, BANGALORE , DATED : 11TH JULY , 2013. 
In partial modification of this office Notification Nos. GOB (1) 3/2011 dated : 18 -10-2011 and GOB (1) 3/2012 dated 
12- 06 - 2012, it is notified as under : 

PART - A 
The itinerary arrangementmade to the Court of Civil Judge and JMFC ., Dandeli (Vacant Court ) by the Presiding Officer of the 
Court of Civil Judge and JMFC ., Yellapur, who is in concurrent charge of the said court , is cancelled . 

PART- B 
The Presiding Officer of the Court of Civil Judge and JMFC., Haliyal, is concurrently appointed as the Presiding Officer of the 
court of Civil Judge and JMFC ., Dandeli ( Vacant Court) with a direction to itinerate the said court for two days in a week on every 
working Friday and Saturday, with immediate effect and until further orders . 

By Order of the High Court, 
P . R . 486 

R . B . BUDIHAL 

REGISTRAR GENERAL 
HIGH COURT OF KARNATAKA 

NOTIFICATION 
No . GOB(I) 1 /2013, BANGALORE , DATED : 15TH JULY, 2013. 
Sri PadmarajNemichandra Desai, III Addl. District and Sessions Judge, D .K . Mangalore , is proposed for transfer and posting 
as District Judge , OOD , Addl. Registrar General, High Court of Karnataka , Circuit Bench , Dharwad (Vacant Post ), in the interest of 
public service , to take effect immediately . 

By Order of the Hon ble Chief Justice , 
P . R . 487 

R . B . BUDIHAL 

REGISTRAR GENERAL 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 99 ಕೆಎಲ್ಎಮ್ 2013, ಬೆಂಗಳೂರು, ದಿನಾಂಕ : 24 - 08 - 2013. 
ಲೋಕೋಪಯೋಗಿ ಇಲಾಖೆಯ ಅಧಿಸೂಚನೆ ಸಂಖ್ಯೆ : ಲೋಇ145 ಸೇಎಸು 2013, ದಿನಾಂಕ : 10 - 07 - 2013 ರ ಕ್ರಮ ಸಂಖ್ಯೆ : 63ರಲ್ಲಿ 
ಶ್ರೀ ವಿ. ಎಂ . ಕಳಸರಾಯ , ಕಾರ್ಯನಿರ್ವಾಹಕ ಅಭಿಯಂತರರು , ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ , ಧಾರವಾಡ ಇವರನ್ನು ಕರ್ನಾಟಕ ರಾಜ್ಯ 
ಕಾನೂನು ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಕಾರ್ಯನಿರ್ವಾಹಕ ಅಭಿಯಂತರರು ಶ್ರೀ ಎಸ್. ವೈ . ಗಾಣಿಗೇರ ಇವರ ವಯೋನಿವೃತ್ತಿಯಿಂದ 
ತೆರವಾಗಿರುವ ಖಾಲಿ ಹುದ್ದೆಗೆ ನೇಮಿಸಿದ್ದು , ಸದರಿ ಶ್ರೀ ವಿ . ಎಂ . ಕಳಸರಾಯ , ಕಾರ್ಯನಿರ್ವಾಹಕ ಅಭಿಯಂತರರನ್ನು ದಿನಾಂಕ : 31 - 07 - 2013 
( ಅಪರಾಹ್ನ) ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಾಹಕ 
ಅಭಿಯಂತರರಾಗಿ ಮರುಸ್ಥಳ ನಿಯುಕ್ತಿಗೊಳಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್ . ರಾಮೇಗೌಡ 
P . R . 475 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 

( ಮಾನವ ಹಕ್ಕುಗಳು). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 136 ಪಿಐಎಂ 2013 , ಬೆಂಗಳೂರು, ದಿನಾಂಕ : 21 - 08 -2013. 
ಡಾ|| ಅಶ್ವಥನಾರಾಯಣ, ವೈದ್ಯರು ದರ್ಜೆ - 2 ( ಹೋ ) ರಿಜಿಸ್ಟ್ರಾರ್, ಕರ್ನಾಟಕ ಹೋಮಿಯೋಪತಿ ಮಂಡಳಿ, ಬೆಂಗಳೂರು ಇಲ್ಲಿ 
ಕರ್ತವ್ಯ ನಿರ್ವಹಿಸುತ್ತಿರುವ, ಇವರ ನಿಯೋಜನಾ ಅವಧಿಯು ದಿನಾಂಕ : 31 -12 - 2012ಕ್ಕೆ ಮುಕ್ತಾಯಗೊಂಡಿದ್ದು, ಮನಃ ಇವರ ನಿಯೋಜನೆಯನ್ನು 
ದಿನಾಂಕ : 01 - 01 - 2013 ರಿಂದ ದಿನಾಂಕ : 31 - 12 - 2013 ರವರೆಗೆ ಮಾತ್ರ ಅವರ ಸ್ವಂತ ವೇತನ ಶ್ರೇಣಿ ಮತ್ತು ವೇತನದಲ್ಲಿ ವಿಸ್ತರಿಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ.ಎನ್ , ಹರಿಣಿಯಮ್ಮ 
P . R . 476 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
( ಭಾರತೀಯ ವೈದ್ಯ ಪದ್ಧತಿ ಮತ್ತು ಸಮನ್ವಯ). 


೨೩ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಸೆಪ್ಟೆಂಬರ್ ೨೬ , ೨೦೧೩ 

ಭಾಗ ೨ 
ಮಾಹಿತಿ, ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಐಟಿಡಿ 16 ಡಿಐಎಸ್ 2013 , ಬೆಂಗಳೂರು, ದಿನಾಂಕ : 29 - 06 - 2013. 
ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಅಧಿಸೂಚನೆ ಸಂಖ್ಯೆ : ವಾಕ್ಕೆ 25 ಕೈಸೇವಿ 2013 , ದಿನಾಂಕ : 14 - 03- 2013 ರಲ್ಲಿ ಶ್ರೀ ಹೆಚ್. ಆರ್. 
ಜಯದೇವಪ್ಪ, ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಬೆಂಗಳೂರು ನಗರ ಜಿಲ್ಲೆ . ಬೆಂಗಳೂರು, ಇವರನ್ನು ನಿರ್ದೇಶಕರು ಕಿಯೋನಿಕ್ಸ್ 
( ಆಪರೇಶನ್), ಬೆಂಗಳೂರು, ಇಲ್ಲಿಗೆ ವರ್ಗಾಯಿಸಿ, ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಸದರಿ ಹುದ್ದೆಯನ್ನು ನಿರ್ದೇಶಕರು ( ತಾಂತ್ರಿಕ ) ಎಂದು 
ಪರಿವರ್ತಿಸಿದ್ದು, ಈಗಾಗಲೇ ಅಧಿಕಾರಿಯೊಬ್ಬರು ಕಾರ್ಯನಿರ್ವಹಿಸುತ್ತಿರುವುದರಿಂದ ಶ್ರೀ ಹೆಚ್. ಆರ್. ಜಯದೇವಪ್ಪ , ಇವರನ್ನು ಕಿಯೋನಿಕ್ಸ್ ಸಂಸ್ಥೆಯಲ್ಲಿ 
ನಿಯಮಾನುಸಾರ ಹೊಸದಾಗಿ ಸೃಷ್ಟಿಸಬಹುದಾದ ನಿರ್ದೇಶಕರು ( ಆಡಳಿತ) ಹುದ್ದೆಗೆ ನೇಮಕಾತಿ ಮಾಡಿ ಮರು ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ವಾಸುದೇವಮೂರ್ತಿ ಎಂ . 

ಸರ್ಕಾರದ ಉಪ ಕಾರ್ಯದರ್ಶಿ , 
P . R , 477 

ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. 
ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 239 ಸಮನ್ವಯ 2013 , ಬೆಂಗಳೂರು, ದಿನಾಂಕ : 13 - 08 - 2013 . 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಇಎನ್ 239 ಸಮನ್ವಯ 2013, ದಿನಾಂಕ : 31 - 07 - 2013ರನ್ವಯ ಶ್ರೀ ಜಿ. ಕುಮಾರ್ ನಾಯಕ್, 
ಭಾ . ಆ. ಸೇ ., ಇವರು ದಿನಾಂಕ : 01 -08 - 2013 ರಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಬೆಂಗಳೂರು ಇದರ ವ್ಯವಸ್ಥಾಪಕ ನಿರ್ದೇಶಕರ 
ಹುದ್ದೆಯ ಕಾರ್ಯಭಾರ ವಹಿಸಿಕೊಂಡಿರುತ್ತಾರೆ . ಅದರಂತೆ ಶ್ರೀ ಜಿ . ಕುಮಾರ್ ನಾಯಕ್, ಭಾ . ಆ. ಸೇ ., ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತ, ಬೆಂಗಳೂರು ಇವರನ್ನು ಈ ಕೆಳಕಂಡ ವಿದ್ಯುತ್ ಸರಬರಾಜು ಕಂಪನಿ /ನಿಗಮ / ಮಂಡಳಿಗಳ ನಿರ್ದೇಶಕರ ಮಂಡಳಿಯ 
ನಿರ್ದೇಶಕರು ಹಾಗೂ ಅಧ್ಯಕ್ಷರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಹಾಲಿ ಅಧ್ಯಕ್ಷರು/ 
ಕ್ರಮ 

ಪ್ರಸ್ತುತ ಅಧ್ಯಕ್ಷರು/ ನಿರ್ದೇಶಕರಾಗಿ 
ಕಂಪನಿಯ ಹೆಸರು ನಿರ್ದೇಶಕರಾಗಿದ್ದ ಅಧಿಕಾರಿ ನೇಮಕ ಮಾಡಲಾದ ಅಧಿಕಾರಿ ನಿಗಮ /ಕಂಪನಿಯ ಆರ್ಟಿಕಲ್ ಸಂಖ್ಯೆ 
ಸಂಖ್ಯೆ 

ಹೆಸರು / ಪದನಾಮ 

ಹೆಸರು/ ಪದನಾಮ 
ಕರ್ನಾಟಕ ವಿದ್ಯುತ್ ಶ್ರೀ ಎಸ್ . ಸೆಲ್ವಕುಮಾರ್‌, ಶ್ರೀ ಜಿ . ಕುಮಾರ್ ನಾಯಕ್, ಮೆಮೊರಾಂಡಂ ಆಫ್ ಅಸೋಸಿಯೇಷನ್ 
ನಿಗಮ ನಿಯಮಿತ, ಭಾ . ಆ . ಸೇ ., 

ಭಾ . ಆ . ಸೇ . 

ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ 
ಬೆಂಗಳೂರು “ನಿರ್ದೇಶಕರು ” “ನಿರ್ದೇಶಕರು” 

ಆರ್ಟಿಕಲ್ 22 (1) 
ಕರ್ನಾಟಕ ವಿದ್ಯುತ್ ಶ್ರೀ ಎಸ್ . ಸೆಲ್ವಕುಮಾರ್‌, ಶ್ರೀ ಜಿ. ಕುಮಾರ್ ನಾಯಕ್ , ಮೆಮೊರಾಂಡಂ ಆಫ್ ಅಸೋಸಿಯೇಷನ್ 
ಪ್ರಸರಣ ನಿಗಮ | ಭಾ . ಆ . ಸೇ ., 

ಭಾ . ಆ . ಸೇ . 

ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ 
ನಿಯಮಿತ, ಬೆಂಗಳೂರು | “ನಿರ್ದೇಶಕರು 

ನಿರ್ದೇಶಕರು ” 

ಆರ್ಟಿಕಲ್ 30 ( 1) ( ಎ), 
ಬೆಂಗಳೂರು ವಿದ್ಯುತ್ | ಶ್ರೀ ಎಸ್ . ಸೆಲ್ವಕುಮಾರ್, ಶ್ರೀ ಜಿ. ಕುಮಾರ್ ನಾಯಕ್ , ( ಮೆಮೊರಾಂಡಂ ಆಫ್ ಅಸೋಸಿಯೇಷನ್ 
ಸರಬರಾಜು ಕಂಪನಿ ಭಾ . ಆ . ಸೇ ., 

ಭಾ . ಆ . ಸೇ . 

ಮತ್ತು ಆರ್ಟಿಕಲ್ ಆಫ್ ಅಸೋಸಿಯೇಷನ್ 
ನಿಯಮಿತ, ಬೆಂಗಳೂರು “ನಿರ್ದೇಶಕರು ” 

“ನಿರ್ದೇಶಕರು ” 

ಆರ್ಟಿಕಲ್ 74 ( ಎ) 
ಮಂಗಳೂರು ವಿದ್ಯುತ್ | ಶ್ರೀ ಎಸ್ . ಸೆಲ್ವಕುಮಾರ್, ಶ್ರೀ ಜಿ. ಕುಮಾರ್ ನಾಯಕ್ , ಮೆಮೊರಾಂಡಂ ಆಫ್ ಅಸೋಸಿಯೇಷನ್ 
ಸರಬರಾಜು ಕಂಪನಿ ಭಾ . ಆ . ಸೇ ., 

ಭಾ . ಆ. ಸೇ . 

ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ 
ನಿಯಮಿತ, ಮಂಗಳೂರು “ನಿರ್ದೇಶಕರು ಮತ್ತು ಅಧ್ಯಕ್ಷರು” “ನಿರ್ದೇಶಕರು ಮತ್ತು ಅಧ್ಯಕ್ಷರು ” | ಆರ್ಟಿಕಲ್ 74 ( ಎ) ಮತ್ತು ( ಬಿ) | 
ಗುಲ್ಬರ್ಗಾ ವಿದ್ಯುತ್ ಶ್ರೀ ಎಸ್. ಸೆಲ್ವಕುಮಾರ್ , ಶ್ರೀ ಜಿ. ಕುಮಾರ್ ನಾಯಕ್ , ಮೆಮೊರಾಂಡಂ ಆಫ್ ಅಸೋಸಿಯೇಷನ್ 
ಸರಬರಾಜು ಕಂಪನಿ ಭಾ . ಆ . ಸೇ ., 

ಭಾ . ಆ . ಸೇ . 

ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ 
ನಿಯಮಿತ, ಗುಲ್ಬರ್ಗಾ | “ ನಿರ್ದೇಶಕರು ಮತ್ತು ಅಧ್ಯಕ್ಷರು ” “ ನಿರ್ದೇಶಕರು ಮತ್ತು ಅಧ್ಯಕ್ಷರು” ಆರ್ಟಿಕಲ್ 74 ( ಎ) ಮತ್ತು ( ಬಿ ) 
6 . ಪವರ್ ಕಂಪನಿ ಆಫ್ | ಶ್ರೀ ಎಸ್. ಸೆಲ್ವಕುಮಾರ್ , ಶ್ರೀ ಜಿ. ಕುಮಾರ್ ನಾಯಕ್, ಮೆಮೊರಾಂಡಂ ಆಫ್ ಅಸೋಸಿಯೇಷನ್ 
ಕರ್ನಾಟಕ ಲಿಮಿಟೆಡ್ ಭಾ . ಆ . ಸೇ ., 

ಭಾ . ಆ. ಸೇ . 

ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ 
“ನಿರ್ದೇಶಕರು ಮತ್ತು ಅಧ್ಯಕ್ಷರು ” “ನಿರ್ದೇಶಕರು ಮತ್ತು ಅಧ್ಯಕ್ಷರು ” ಆರ್ಟಿಕಲ್ 93 ( ಎ) ಮತ್ತು ( ಬಿ) 
ಕರ್ನಾಟಕ 

ಶ್ರೀ ಎಸ್. ಸೆಲ್ವಕುಮಾರ್, ಶ್ರೀ ಜಿ. ಕುಮಾರ್ ನಾಯಕ್ , | ಮೆಮೊರಾಂಡಂ ಆಫ್ ಅಸೋಸಿಯೇಷನ್ 
ನವೀಕರಿಸಬಹುದಾದ | ಭಾ . ಆ . ಸೇ ., 

ಭಾ . ಆ . ಸೇ . 

ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ 
ಇಂಧನ ಅಭಿವೃದ್ಧಿ “ನಿರ್ದೇಶಕರು ” 

“ನಿರ್ದೇಶಕರು ” 

ಆರ್ಟಿಕಲ್ 51( ಎ). 
ನಿಯಮಿತ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎ. ಎ . ಚಪ್ಪರಬಂದ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ. 


P . R . 478 


ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಘಟಕ - 2 , ಬೆಂಗಳೂರು 


